ps ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


779 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು :ಶ್ರೀ.ಎಸ್‌.ನಾ 


ಇಗರಾಚ್‌ (ಸಂದೇಶ್‌ 


- ತೋಟಗಾರಿಕೆ ಹಾಗೂ ಯೋ 


ನಾಗರಾಜ್‌ (ಸ್ಥಳೀಯ ಸಂಸ್ಥೆಗಳ) 


ಜನೆ ಕಾರ್ಯಕ್ರಮ, ಸಂಯೋಜನೆ 


ಮತ್ತು ಸಾಂಖ್ಯಿಕ ಸಚಿವರು 


ಇತರ ಭಾಗಗಳಿಗೆ ಮತ್ತು ವಿದೇಶಗಳಿಗೆ, ರಫ್ತು ಮಾಡುವ ಬಗ್ಗೆ 


ಯೋಜನೆ ಇದೆಯೇ; 


4. ಉತ್ತರಿಸಬೇಕಾದ ದಿನಾಂಕ 17.09.2021 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಮೈಸೂರು ಜಿಲ್ಲೆಗೆ ನಂಜನಗೂಡು ರಸಬಾಳೆಯನ್ನು ಬ್ರ್ಯಾಂಡ್‌ | ಮೈಸೂರು ಜಿಲ್ಲೆಗೆ ನಂಜನಗೂಡು ರಸಬಾಳೆಯನ್ನು ಭೌಗೋಳಿಕ 
ಉತ್ಪನ್ನವಾಗಿ ಗುರುತಿಸಲಾಗಿದೆಯೇ, ಈಗ ಎಷ್ಟು ಎಕರೆ[ತ೪ (Geographical Indication) ಬ್ರಾಂಡ್‌ 
ರೇಶದ್ಲಂ ನಂಜನಗೂಡು ರಸಬಾಳೆ ಬೆಳೆಯಲಾಗುತ್ತಿದೆ; ಈ ಉತ್ಪನ್ನವಾಗಿ ಗುರುತಿಸಲಾಗಿದೆ. 
i ಬೆಳೆಯನ್ನು ತ್ತಿರುವ ರೈತರ ಸಂಖ್ಯೆ ಎಹ್ಟು; ಉತ್ಪನ್ನದ ಈಗ 125 ಎರಕ, ಪ್ರದೇಶನಲ್ಲಿ ನಂಜನಗೂಡು 
| ಅಂದಾಜು Mu ಎಷ್ಟು: ರ್‌ 
ರಸಬಾಳೆ. ಬೆಳೆಯಲಾಗುತ್ತಿದೆ. KN 
ಬೆಳೆಯನ್ನು ಚಳಿಯು ವ ರೈತರ ಸಂಖ್ಯೆ 18. 
ನಂಜನಗೂಡು ರಸಬಾಳೆಯ ಉತ್ಪನ್ನದ ಅಂದಾಜು ಪ್ರಮಾಣ 
82 ಟನ್‌. | 
ನಂಜನಗೂಡು ರಸಬಾಳೆ ಬೆಳೆಯುವ. ರೈತರ ಸಂಖ್ಯೆ 'ಹಾಗೂ | ನಂಜನಗೂಡು ರಸಬಾಳೆ ಬೆಳೆಯುವ ರೈತರ: ಸಂಖ್ಯೆ ಹಾಗೂ 
ಅ) | ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಕೈಗೊಂಡಿರುವ | ಉತಾ ತ್ಪಾದನಾ ಪನಾಣಧ ಹೆಚ್ಚಿಸಲು. ಕೈಗೊಂಡಿರುವ 
ಕ್ರಮಗಳೇನು; (ವಿವರ ನೀಡುವುದು) ಈ ಬಾಳೆ ಹಣ್ಣನ್ನು ದೇಶದ | ವಸು ಈ ಕೆಳಕಂಡಂತಿದೆ 


*s 2017-18 ರಿಂದ 2019-20ನೇ ಸಾಲಿನ ವರೆಗೆ ಸಮಗ್ರ 


ದ್ಧಿ. ಯೋಜನೆಯಡಿ, (ಸಿ.ಹೆಚ್‌.ಡಿ) 


[oN 


ೋಟಗಾರಿಕೆ ಅಭಿವ 
ಕಂದು ನಂಜನಗೂಡು ರಸಬಾಳೆ ಬೇಸಾ 
ಎಕರೆಗೆ ರೂ. 40754/- ಸಹಾಯಧನವನ್ನು ನೀಡಿ 


ನಾಯಕ್ಕಾಗಿ 


K 
ಪ್ರತಿ 


ಪ್ರೋತ್ಸಾಹಿಸಲಾಗಿದೆ. 


« ನಂಜನಗೂಡು ರಸಬಾಳೆ ಅಂಗಾಂಶ ಕೃಷಿ ಬಾಳೆ 'ಸೇರಿದಂತೆ 


ಎಲ್ಲಾ ಅಂಗಾಂಶ " ಕೃಪಿ ಬಾಳೆ" ತಳಿಗಳಿಗೆ 


ಎಂ.ಜಿ.ವನ್‌.ಆರ್‌.ಇ.ಜಿಎ." (ನರೇಗ) ಯೋಜನೆಯಡಿ ಪ್ರತಿ 


ಎಕರೆಗೆ  ರೂ.96456/-ಗಳ ಸಹಾಯಧನ ನೀಡುವ 


ಮೂಲಕ ಪೆ ಶ್ರೋತ್ಸಾಹಿಸ ಸಲಾಗುತ್ತಿದೆ. 
«e ಇಲಾಖಾ ವತಿಯಿಂದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ 


ನಂಜನಗೂಡು .ರಸ ಬಾಳೆ ಸೇರಿದಂತೆ 


ಎಲ್ಲಾ ಬಾಳೆ ತಳಿ ಬೆಳೆಗಾರರಿಗೆ ಹನಿ ನೀರಾವರಿ ಪದ್ಧತಿ 


————— 


| ಅಳವಡಿಸಲು 8೯/ 80/87 ರೈತರಿಗೆ 2 ಹೆಕ್ಟೇರ್‌ ವರೆಗೆ - 


..ಶೇಕಡ 90 ರಂತೆ. ಸಹಾಯಧನ. ನೀಡಲಾಗುತ್ತಿದೆ. 


} 
' ನಂಜನಗೂಡು `-ರಸಬಾಳಿಗೆ” “ನಂಜನಗೂಡು ತಾಲ್ಲೂಕಿನಲ್ಲಿ 


ಹಾಗೂ 
ಮಾರುಕಟ್ಟೆಯಲ್ಲಿ ಉತ್ತಮ 


| ಸ್ಥಳೀಯವಾಗಿ ಮೈಸೂರು ಜಿಲ್ಲೆಯ 
ಬೇಡಿಕೆ ಇರುತ್ತದೆ. ಜಿಲ್ಲಾ 
ಹಾಪ್‌ಕಾಮ್ಸ್‌ ಮುಖೇನ ಸಹ ಮಾರಾಟ ಮಾಡಲಾಗುತ್ತಿದೆ. - 


ಈ ನಂಜನಗೂಡು ರಸಬಾಳೆ ಹಣ್ಣನ್ನು ದೇಶದ ಇತರೆ ಭಾಗಗಳಿಗೆ . 


ತ್ತು" ವಿದೇಶಗಳಿಗೆ ರಫ್ತು ಮಾಡುವ ಬಗ್ಗೆ ಉತ್ಪಾದನೆಯನ್ನು 


\ ಈ 
' ಹೆಚ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು. 


| ಮೈಸೂರು ವೀಳ್ಯದ ಎಲೆಯನ್ನು (ಚಿಗರೆಲೆ) ಕೂಡಾ, ಗುರುತಿಸಿ, 
| ಅಭಿವೃದ್ಧಿ ಪಡಿಸಿ, 


ಉತ್ಸ್ಪನ್ನವೆಂದು ಪರಿಗಣಿಸಲು ಕ್ರಮ ತೆಗೆದುಕೊಳ್ಳಲಾಗುವುದೇ:; 


ಮೈಸೂರು ಜಿಲ್ಲೆಯ ಬ್ರ್ಯಾಂಡ್‌ 


ಈಗ ಮೈಸೂರು ಚಿಗುರೆಲೆ ಎಂದು ಅಂಬಾಡಿ ವೀಳ್ಯೆದೆಲೆಯನ್ನು 


ಬಂದಿದೆಯೇ: 


| ಮಾರಾಟ ಮಾಡುವುದು ಗಮನಕ್ಕೆ ಸರ್ಕಾರದ ಗಮನಕ್ಕೆ | 


el 


— 


| ಮೈಸೂರು ವೀಳ್ಯದ ಎಲೆಯನ್ನು (ಚಿಗರೆಲೆ) ಕೂಡಾ ಭೌಗೋಳಿಕ 
ತಳಿ . (Geographical Indication) ಎಂದು ಗುರುತಿಸಿ": 
ಮೈಸೂರು ಜಿಲ್ಲೆಯ . ಬ್ರ್ಯಾಂಡ್‌  ಉತ್ಸ್ಪನ್ನವೆಂದು 
ಪರಿಗಣಿಸಲಾಗಿದೆ, 


ಮೈಸೂರು. ಚಿಗುರೆಲೆ ಎಂದು ಅಂಬಾಡಿ ವೀಳ್ಯದೆಲೆಯನ್ನು 


ಮಾರಾಟ ಮಾಡುವುದು ಗಮನಕ್ಕೆ ಬಂದಿರುವುದಿಲ್ಲ. 


No.HORTI 366 HGM 2021 


ರತ್ಸ). 
ತೋಟಗಾರಿಕೆ ಮತ್ತು ಯೋಚನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವರು. 


